ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 531 


ಮಾನ್ಯ ಸದಸ್ಯರ ಹೆಸರು 


_ ಶ್ರೀ ಬಿ.ಎಂ.ಫಪಾರೂಖ್‌ (ವಿಧಾನಸಬೆಯಿಂದ 


ಚುನಾಯಿರಾದವರು) 
ಉತ್ತರಿಸುವ ದಿನಾಂಕ 21/02/2022 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 


ಜೀವಿಶಾಸ್ತ್ರ ಸಚಿವರು 


x#KEK 


ಈ. 


ಸ ಪ್ರಶ್ನೆ ಉತ್ತರ 
ಅ) | ಹೊನ್ನಾವರದ  ಟೊಂಕದಲ್ಲಿ ನಡೆಯುತಿರುವ | ಸದರಿ ಬಂದರು ರಸ್ತೆ ನಿರ್ಮಾಣ 
ಖಾಸಗಿ ಬಂದರಿನ ರಸ್ತೆ ನಿರ್ಮಾಣಕ್ಕಾಗಿ ಕೆಂಪು! ಕಾಮಗಾರಿಯು ಬ್ಲೂ ಫ್ಲ್ಯಾಗ್‌ ಮಾನ್ಯತೆಯ 
ಮಣ್ಣು ಮತ್ತು ಕಲ್ಲುಗಳನ್ನು ಕಡಲ ತೀರದಲ್ಲಿ | ಪ್ರದೇಶ ವ್ಯಾಪ್ತಿಯಿಂದ ಹೊರಗಿದೆ. 
ಸುರಿಯಲಾಗುತ್ತಿದ್ದು ಮಳೆಗಾಲದಲ್ಲಿ ದೊಡ್ಡ 
ದೊಡ್ಡ ಅಲೆಗಳು ಬಂದು ಅವುಗಳು 
ಕೊಚ್ಚಿಕೊಂಡು ಹೋಗಿ ಬಳಿಕ ಕಲ್ಲನ್ನು 
ಸಮುದ್ರವು ದಡಕ್ಕೆ ಬಂದು ಸುರಿಯುವುದರಿಂದ 
ನಂತರ ರಸ್ತೆಯಲ್ಲಿ ಧೂಳಿನಿಂದ ವಾಯುಮಾಲಿನ್ಯ 
ಉಂಟಾಗಲಿದ್ದು ಈ ರಸ: ಕಾಮಗಾರಿಯಿಂದ 
ಕಾಸರಕೋಡು ಕಡಲತೀರದ ಬ್ಲೂ ಫ್ಲ್ಯಾಗ್‌ ಆತಂಕ 
ಎದುರಾಗಿರುವುದು ಸರ್ಕಾರದ ಗಮನಸಕ್ಕೆ 
ಬಂದಿದೆಯೇ; 
ಆ) [ಬ್ಲೂ ಫ್ನ್ಯಾಗ್‌ನ೦ತಹ ಪ್ರತಿಷ್ಠಿತ ಮನ್ನಣೆಯನ್ನು 6 
ಪಡೆಯುವವರೆಗೆ ಎಲ್ಲಾ ಮಾರ್ಗಸೂಚಿಗಳನ್ನು | ಬಂದರು ರಸ್ತೆ ಕಾಮಗಾರಿಯನ್ನು ಬ್ಲೂ 
§ : ಫ್ಲ್ಯಾಗ್‌ ಮಾನ್ಯತೆಗೆ ಸಂಬಂಧಿಸಿದ ಎಲ್ಲಾ 
ಪಾಲಿಸಿ ಬಳಿಕ ಅವುಗಳನ್ನು ಉಲ್ಲಂಪಿಸುವುದು ಜು ಮ 
“ | ಮಾರ್ಗಸೂಚನೆಗಳನ್ನು ಪಾಲಿಸಿ ಸ್ಥಳೀಯ 
ಅಂತರಾಷ್ಟೀೀಯ ಮಟ್ಟದಲ್ಲಿ ಮೋಸ ಜಿಲಾಡಳಿತರರದ ತಮ ವಹಿಸಲು ತಿದ 
ಮಾಡಿದಂತಾಗುವುದಿಲನೆ:- ಮ ಸು ONಲN 
ಇ) | ಬ್ಲೂ ಫಾಗ್‌ ರದ್ದಾದರೆ ಅದು ರಾಜ್ಯಕ್ಕೆ ದೊಡ್ಡ National Operator- Blue Flag India, New 
ಹಿನ್ನಡೆಯಾಗುವುದಿಲ್ಲವೆ; ' k } ರೀ।ಗhiರವರು ದಿನಾ೦ಕ: 02-02-2022 ರಂದು 
] ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ 
ಬ್ಲೂ ಫ್ಕ್ಯಾಗ್‌ ಮಾನ್ಯತೆಗೆ ಯಾವುದೇ 
ಆತಂಕ ಇರುವುದಿಲ್ಲ ಎಂದು 
ಅಬಿಪ್ರಾಯಿಸಿರುತ್ತಾರೆ. 
ಅನುಬಂಧದಲ್ಲಿರಿಸಿದೆ 
ಈ) |ಬ್ಲೂ ಫ್ಲ್ಯಾಗ್‌ ಮನ್ನಣೆಗೆ ಚ್ಯುತಿಯಾಗದಂತೆ 


ಸರ್ಕಾರವು ಕ್ರಮ ಕೈಗೊಳ್ಳುವುದೆ? 
ನೀಡುವುದು) 


(ವಿವರ 


ಬ್ಲೂ ಫ್ಲ್ಯಾಗ್‌ ಮನ್ನಣೆಗೆ ಚ್ಯತಿಯಾಗದಂತೆ 
ಸ್ಥಳೀಯ ಜಿಲ್ಲಾಡಳಿತದಿಂದ ಎಲ್ಲಾ ಅಗತ್ಯ 
ಕ್ರಮ  ಕೈಗೊಳ್ಳಲಾಗುತಿದ್ದು ಅದರ] 
ಭಾಗವಾಗಿ ಬ್ಲೂ ಫ್ಲಾಗ್‌ ಕಡಲತೀರದೆಲ್ಲಿ 
ಪ್ರತಿನಿತ್ಯ ಸೃಚ್ಛತೆ, ಘನತಾಜ್ಯ ವಿಲೇವಾರಿ 
ನಿರ್ವಹಣೆ, ಪ್ರತಿ ತಿಂಗಳು ನೀರಿನ 


ತಪಾಸಣೆಯನ್ನು ಮಾಡಲಾಗುತ್ತದೆ. 


ಸಂಖ್ಯೆ: ಟಓಆರ್‌ 38 ಟಔಡಿವಿ 2022 


BU ಸಿಗ 


ಪ್ರವಾಸೋದ್ಯಮೆ ಹಾಗೂ ಪರಿಸರ ಮತ್ತು 
ಜೀವಿಶಾಸ್ತ್ರ ಸಚಿವರು 


* | ್ರನೆಬಂಗೆ 3 


National Operator 
Blue Flag India 

CEE Goa State Office 
Old SCERT Building 


Alto Porworim. Bardez Goa 40521 


© SOOM, Daracez 


Emaik: nationaloperator@blueflagindia.org 


Mobile: 9422063917 


16% February, 2022 


To, 


The Dy. Commissioner and Chairman 

District Tourism Development Committee and Beach Management Committee 
Kasargod Blue Flag Beach ; 

Karwar Karnataka 


Sir, 

The National Operator i is in the receipt of the nd from locals from Kasarkod, 

Honnavar stating that the district administration is ‘destroying the Blue Flag beach by... 

building a beach- side road and has allowed heavy ¥oular movement on the Blue Fg. 

beach access road. ಸ | 1 . 
. As a protocol, I visited ls beach along with Mr. Ravidas M. Walekar, District Tourism. 
“Consultant on ಖಿ of February, A from 03: 0 to ಸ 30 PM. - ( 


Following a are my. observation 


3. 


. The Blue Flag has been awarded to about 500 meter Fisailiod Eco-beach stretch 
and the same has been marked with the safety flag 
.2. AlBlue flag criteria have to be complied when the beach is open for the public 
use within the designated Blue Flag beach-stretch which were found'to be in place. 


rere: dThe-extension of the existing road and-construetion-of-new-ene‘to-connect- the eee 


proposed Port along the beach stretch of village Tonka was found to be about one 
and half kms away from designated Blue Flag beach stretch. 


4. No adverse impact of road extension was found on the designated Blue F lag beach 
stretch at the time of site visit. 


5, However, it is to suggest that a proper monitoring of the impact if any on the water 
quality or beach erosion may periodically be gliccked and corrective measures are 
undertaken. 


6. On the day of my site visit, there was no heavy vehicular movement on the Blue 
Flag beach access road. 


7. Itis suggested to keep the Blue Flag beach access road only to the tourist 


movement and not allow any I vehicles so that the safety of pedestrian is 
protected. 


With regards 


Sujeetkumar Dongre 
್ಧ National Operator 
f Blue Flag India 


p 
4 
Ml 


